ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


606 


ಸದಸ್ಯರ ಹೆಸರು 


ಶೀ ರಘುನಾಥ್‌ ರಾವ್‌ ಮಲ್ಯಾಪೂರೆ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


10.03.2020 


ಉತ್ತರಿಸುವ ಸಚವರು 


[ಗಣಿ ಮತ್ತು ಭೂವಿಜ್ಞಾನ ಸಚಿವರು 


3 ಪ್ರಶ್ನೆಗಳು ಉತ್ತರ 
ಅ. |ನೀದರ್‌ ಜಿಲ್ಲೆಯಲ್ಲಿ ನಿರಂತರ | ಬೀದರ ಜಿಲ್ಲೆಯ ಮಾಂಜ್ರಾ ನದಿ ಪಾತ್ರದಲ್ಲಿನ ಮರಳು ಕಟ್ಟಡ 
ಮರಳು-ಅಕ್ರಮ ಸಾಗಾಣಿಕೆ | ಕಾಮಗಾರಿಗಳ ನಿರ್ಮಾಣಕ್ಕೆ ಯೋಗ್ಯವಿರುವುದಿಲ್ಲವೆಂದು 
ಯಾಗುತ್ತಿದೆಯೆಂಬ ಗಂಭೀರ | ಕಾರ್ಯಪಾಲಕ ಅಭಿಯಂತರರು, ಗುಣನಿಯಂತ್ರಣ ವಿಭಾಗ, 
ಆರೋಪವಿರುವುದು ಸರ್ಕಾರದ | ಕಲಬುರ್ಗಿ ರದರು ವರದಿ ನೀಡಿರುವುದರಿಂದ ಸದರಿ ನದಿ ಪಾತ್ರದಲ್ಲಿ 
ಗಮನಕ್ಕೆ ಬಂದಿದೆಯೇ: | ಮರಳು ಬ್ಲಾಕ್‌ಗಳನ್ನು ಗುರುತಿಸಿರುವುದಿಲ್ಲ. 
ಬಂದಿದ್ದಲ್ಲಿ, ಈ ಬಗ್ಗೆ ಸ್ಥಳೀಯರು ಸದರಿ ನದಿ ಪಾತ್ರದ ವ್ಯಾಪ್ತಿಯಲ್ಲಿ ಆಗಿಂದಾಗ್ಗೆ 
ತೆಗೆದುಕೊಂಡ ಕ್ರಮಗಳೇನು: | ಅನಧಿಕೃತವಾಗಿ ಮರಳು ಗಣಿಗಾರಿಕೆ ನಡೆಸಿ, ಮನೆ ನಿರ್ಮಾಣಗಳ 
(ಸಂಪೂರ್ಣ ** ವಿವರವಾದ | ಬುನಾದಿ ಕಾಮಗಾರಿಗಳಿಗೆ ಉಪಯೋಗಿಸುತ್ತಿರುವುವು ಕಂಡು 
ಮಾಹಿತಿ ನೀಡುವುದು) ಬಂದಿರುತ್ತದೆ. ಸದರಿ ಅನಧಿಕೃತ ಮರಳು ಗಣಿಗಾರಿಕೆ ಹಾಗೂ 
_ ಸಾಗಾಣಿಕೆಯು ಕಂಡುಬಂದ ಸಮಯದಲ್ಲಿ ಜಿಲ್ಲಾ ಮರಳು 
ಸಮಿತಿಯಿಂದ ನಿಯವಕಾನುಸಾರ ಕ್ರಮ ಕೈಗೊಳ್ಳಲಾಗುತ್ತಿದೆ. 2019- 
20 ನೇ ಸಾಲಿನ ಜನವರಿ ಅಂತ್ಯದವರೆಗೆ ಬೀದರ್‌ ಜಿಲ್ಲಾ ಮರಳು 
ಸಮಿತಿಯಿಂದ ಅನಧಿಕೃತ ಮರಳು ಗಣಿಗಾರಿಕೆ ಚಟುವಟಿಕೆಗಳಲ್ಲಿ | 
| ಕೈಗೊಂಡ ಕ್ರಮಗಳು. ಈ ಕೆಳಕಂಡಂತಿರುತ್ತವೆ. 
ತರಾಳ | ಪ | ನಂದ ದಂತ | ನ 
ವಿವರಗಳು | ನ ಜ್‌ | ಕೋಲಗಳಲು | ಚ್ಚ 
ಗಣಿಗಾರಿ 36 6.99 0 
ಸಾಗಾಣಿಕೆ 38 8.0 18 
ದಾಸ್ತಾನು I 055 [D 
ಒಟ್ಟು 75 | 16.14 18 
ಆ. | ಬೀದರ್‌ ಜಿಲ್ಲೆಯಲ್ಲಿ ಮರಳು| ಬೀದರ್‌ ಜಿಲ್ಲೆ ಮಾಂಜ್ರಾ ನದಿ ಪಾತ್ರದಲ್ಲಿನ ಮರಳು ಕಟ್ಟಡ 
ಹರಾಜಿನಿಂದ ಕಳೆದ ಮೂರು [ನಿರ್ಮಾಣ ಕಾಮಗಾರಿಗಳಿಗೆ ಸೂಕ್ತವಾಗಿಲ್ಲದ ಕಾರಣ ಸದರಿ ನದಿ 
ವರ್ಷಗಳಲ್ಲಿ ಬಂದ | ಪಾತ್ರದಲ್ಲಿ ಯಾವುದೇ ಮರಳು ಬ್ಲಾಕ್‌ಗಳನ್ನು ಗುರುತಿಸಿರುವುದಿಲ್ಲ 
ಆದಾಯವೆಷ್ಟು: ಹಾಗೂ ಹರಾಜು ಪ್ರಕ್ರಿಯೆ ಕೈಗೊಂಡಿರುವುದಿಲ್ಲ. ಈ ಕಾರಣದಿಂದಾಗಿ | 


-2 


ಈ 


ಬೀದರ್‌ ಜಿಲ್ಲೆಯಲ್ಲಿ ಮರಳು ಹರಾಜಿನಿಂದ ಯಾವುದೇ ಆದಾಯ 


ಬಂದಿರುವುದಿಲ್ಲ. 
ಮಾಜರಾ ನದಿಯಿಂದ | ಬೀದರ್‌ ಜಿಲ್ಲಾ ವ್ಯಾಪ್ತಿಯ ಮಾಂಜ್ರಾ ನದಿ ಪಾತ್ರದಲ್ಲಿ ಅನಧಿಕೃತ |- 
ಅಕಮವಾಗಿ ಮರಳು | ಮರಳು ಗಣಿಗಾರಿಕೆ, ಸಾಗಾಣಿಕೆ ನಿಯಂತ್ರಿಸಲು ಜಿಲ್ಲಾ ಮರಳು 
ಸಾಗಿಸುತ್ತಿರುವವರ ವಿರುದ್ಧ | ಸಮಿಶಿಯಿಂದ ನಿಯಮಾನುಸಾರ ಕಟ್ಟುನಿಟ್ಟಿನ ಕಮ 
ಸರ್ಕಾರವು ತೆಗೆದುಕೊಂಡ ಕೈಗೊಳ್ಳಲಾಗಿರುತ್ತದೆ. ಬೀದರ್‌ ಜಿಲ್ಲಾ ಮರಳು ಸಮಿತಿಯಿಂದ 2019- 


ಸಮಗಳೇನು: (ಸ್ಪಷ್ಟ ಮಾಹಿತಿ[2) ನ್ನೇ ಸಾಲಿನ ಜನವರಿ ಅಂತ್ಯದವರೆಗೆ ಅನಧಿಕೃತ ಮರಳು 

ನೀಡುವುಡ್ಳ ಗಣಿಗಾರಿಕೆ ಚಟುವಟಿಕೆಗಳ ವಿರುದ್ಧ ಸಂಬಂಧಪಟ್ಟ ಪೊಲೀಸ್‌ ಠಾಣೆ 
ಹಾಗೂ ಮಾನ್ಯ  ನ್ಯಾಯಾಲಯಗಲಲ್ಲಿ ಮೊಕದ್ದಮೆ 
ದಾಖಲಿಸಲಾಗಿದ್ದು, ಮಾಹಿತಿ ಈ ಕೆಳಕಂಡಂತಿರುತ್ತದೆ; 


| ಸ ವಸೊಲಾದ ದಾಖಿಲಿಸಿದ 
ವರ್ಷ ಹದಿ ೬.೫ ದಂಡ ಪ್ರಕರಣಗಳ 
ka (ರೂ. ಲಕ್ಷಗಳಲ್ಲಿ) ಸಂಖ್ಯೆ 
2019-20 38 $60 | 18 


ಈ ಕುರಿತು ಜಿಲ್ಲಾಯಾದ್ಯಂತ | 2019-20ನೇ ಸಾಲಿನಲ್ಲಿ ಬೀದರ ಜಿಲ್ಲಾ ಮರಳು ಸಮಿತಿಯಿಂದ |. 


ದಾಖಲಾದ ಪ್ರಕರಣಗಳೆಷ್ಟು? | ಅನಧಿಕೃತ ಮರಳು ಗಣಿಗಾರಿಕೆ ಚಟುವಟಿಕೆಯಡಿಯಲ್ಲಿ 
| (ತಾಲ್ಲೂಕುವಾರು ಸಂಪೂರ್ಣ | ಸಂಗ್ರಹಿಸಲಾದ ದಂಡದ ಮೊತ್ತ ಹಾಗೂ ದಾಖಲಿಸಲಾದ 


ವಿವರ ನೀಡುವುದು) ಮೊಕದ್ದಮೆಗಳ ತಾಲ್ಲೂಕುವಾರು ವಿವರಗಳು ಈ ಕೆಳಕೆಂಡಂತಿರುತ್ತವೆ. 
- ne 1 ಎ೧ ವಂಡ | ನವರ 
Shih ಪ್ರಕರಣಗಳ (ರೊ ಲಕ್ಷಗೆಳಲ) ಮೊಕದ್ದಮೆಗಳ 
| ಸಂಖ್ಯೆ [es ಸಂಖ್ಯೆ 
ಬೀದರ 34 6.74 17 
ಬಸವಕಲ್ಯಾಣ 4 830 0 
ಹುಮನಾಬಾದೆ 0 [) 01 
ಜರಾದ 13 266 0 
ಭಾಲ್ಕಿ 24 €% [) 
75 16.14 18 


ಸಂಖೆ: ಸಿಐ 113 ಎಂಎಂಎನ್‌ 2020 


) 


v 


